ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ 


ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


: 1749 
: ಶ್ರೀಪಿ.ಆರ್‌ ರಮೇಶ್‌ (ನಾಮ ನಿರ್ದೇಶನ ಹೊಂದಿದವರು) 


ಕ 


: 14.03.2022 


ಉತ್ತರ 


ಚಲನಚಿತ್ರ 
ಡಾ.ವಿಷ್ಣುವರ್ಧಸ್‌ರವರ 
ಸಮಾಧಿಯ ಸ್ಮಾರಕವನ್ನು 
ನಿರ್ಮಾಣ ಮಾಡಲು ಸರ್ಕಾರಕ್ಕೆ 


ಇರುವ ತೊಡಕುಗಳೇನು?(ವಿವರೆ ; 
ನೀಡುವುದು) 


ಡಾ.ವಿಷ್ಣುವರ್ಧನ್‌ರವರ ಸ್ಮಾರಕೆವನ್ನು ಬೆಂಗಳೂರಿಸಲ್ಲಿ ನಿರ್ಮಿಸಲು 
ಉದ್ದೇಶಿಸಿ, ಸರಕಾರವು ಮಂಜೂರಿಸಿದ ಜಮೀನಿಗೆ ಸಂಬಂಧಿಸಿದಂತೆ 
ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾದ ಹಿನ್ನೆಲೆಯಲ್ಲಿ, ಮೈಸೂರು 
ತಾಲ್ಲೂಕು, ಕಸಬಾ ಹೋಬಳಿ, ಹಾಲಾಳು ಗ್ರಾಮದ ಐದು ಎಕರೆ 
ಜಮೀನಿನಲ್ಲಿ ಸ್ಮಾರಕ ನಿರ್ಮಾಣ ಮಾಡಲು ನಿರ್ಧರಿಸಿ ಸ್ಥಳಾಂತರಿಸಿದ್ದು, 
ಸದರಿ ಜಮೀನಿಗೆ ಸಂಬಂಧಿಸಿದಂತೆ ಪ್ರಸ್ತುತ ನ್ಯಾಯಾಲಯದ ತಡೆಯಾಜ್ಞೆ | 
ತೆರೆವುಗೊಂಡಿರುವುದರಿಂದ ಕಾಮಗಾರಿ 
ಪ್ರಗತಿಯಲ್ಲಿರುತ್ತದೆ. 


ಪ್ರಾರಂಭವಾಗಿ 


ಆ) 


ಸದರಿ ಸ್ಮಾರಕ ನಿರ್ಮಾಣ 


ಮಾಡಲು ಇರುವೆ ತೊಡಕುಗಳನ್ನು: 


ಕಾನೂನಾತ್ಮಕವಾಗಿ 
ಮಾಡಲು 
ಮಂದಗತಿಯ 
ಕಾರಣಗಳೇನು”(ವಿವರ 
ನೀಡುವುದು) 


ನಿವಾರಣೆ 


ಸರ್ಕಾರವು 


ದೋರಣೆಗೆ 


ಸದರಿ ಸ್ಮಾರಕ ನಿರ್ಮಾಣವು ನ್ಯಾಯಾಲಯದ ಪ್ರಕರಣಗಳಿಂದಾಗಿ 
ವಿಳಂಬವಾಗಿದ್ದು, ಪ್ರಸ್ತುತ ಸರ್ಕಾರ ಡಾ-ವಿಷ್ಣುವರ್ಧನ್‌ ಸ್ಮಾರಕ ಭವನ 
ನಿರ್ಮಾಣ ಕಾಮಗಾರಿಯನ್ನು ರೂ.11.00 ಕೋಟಿಗಳ ವೆಚ್ಚದಲ್ಲಿ 
ಕೈಗೊಳ್ಳಲು ಕರ್ನಾಟಕ ರಾಜ್ಯ ಪೋಲಿಸ್‌ ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ದಿ ನಿಗಮಕ್ಕೆ ವಹಿಸಿ ಅನುಮತಿ ನೀಡಿರುತ್ತದೆ. ಅದರಂತೆ, ಸ್ಮಾರಕದ 
| ಕಾಮಗಾರಿಯು ಶೀಘ್ರಗತಿಯಲ್ಲಿ ನಡೆಯುತ್ತಿದೆ. 


ಇ) 


ಸರ್ಕಾರದಿಂದ ಸದರಿ ಸ್ಮಾರಕ 
ನಿರ್ಮಾಣವನ್ನು ಯಾವ 
ಕಾಲಾವಧಿಯೊಳಗೆ ಮುಗಿಸಲು 
ಸರ್ಕಾರ ಚಿಂತಿಸಿದೆ?ವಿವರ 


ನೀಡುವುದು) 


ಡಾ.ವಿಷ್ಣುವರ್ಧನ್‌ ಸ್ಮಾರಕ ಭವನ ನಿರ್ಮಾಣ ಕಾಮಗಾರಿಯನ್ನು 
ಕರ್ನಾಟಕ ರಾಜ್ಯ ಪೋಲಿಸ್‌ ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ 


'ನಿಗೆಮವು ನಿರ್ವಹಿಸುತ್ತಿದ್ದು, ಆಗಸ್ಟ್‌-2022ರೊಳಗಾಗಿ ಸ್ಮಾರಕ ಭವನ 
ನಿರ್ಮಾಣದ ಕಾಮಗಾರಿಯನ್ನು 


ಪೂರ್ಣಗೊಳಿಸಲು 


ಸಂಖ್ಯೆ: ಕೆಸಿಐ-ಪಿಐಪಿ/68/2022 


ಕ್ರಮವಹಿಸಲಾಗುವುದು. . 


(ಬಸವರಾಜ ಬೊಮ್ಮಾಯಿ) 


ಮುಖ್ಯಮಂತ್ರಿ 


